ದ್ವಿತೀಯ ಲಿಂಗ? ಗ್ರಾಮೀಣ ತರಗತಿಯಲ್ಲಿ ಲಿಂಗದ ಕುರಿತ ಒಂದು" 


ಸುನಿಲ್‌ ಕುಮಾರ್‌ 


ಒಬ್ಬ ಸಮಾಜವಿಜ್ಞಾನ ಶಿಕ್ಷಕನಾಗಿರುವ ನನಗೆ ತರಗತಿಯ 3೦ 
ವಿದ್ಯಾರ್ಥಿಗಳಲ್ಪ 19 ವಿದ್ಯಾರ್ಥಿಗಳು ಹೆಣ್ಣುಮಕ್ಕಆರುವಾಗ ಶೇ 
ವಿಷಯವನ್ನು ಸುಲಭವಾಗಿ ವ್ಯವಹರಿಸಲು ಸಾಧ್ಯವಿರಅಲ್ಲ. 
ತರಗತಿಯಲ್ಪರುವ ಬಹುತೇಕ ಮಕ್ಕಳು ಬೇರೆಬೇರೆ ಸಾಮಾಜಕ 
ಆರ್ಥಿಕ ಹಿನ್ನೆಲೆಬುಂದಲೂ ಬಂದಿರುತ್ತಾರೆ. "ಸಮಾಜ ಹಾಗೂ 
ಮಹಿಳೆಯರ ಪಾತ್ರ' ಈ ಅಧ್ಯಾಯವನ್ನು ಏಳನೇ ತರಗತಿಯವರಿಗೆ 
ಖಬೋಧಿಸುತ್ತಿದ್ದಾಗ ಮಕ್ಕಳಗೆ ತಮ್ಮ ಮನೆಗಳಲ್ಲಯೇ ಪ್ರತಿದಿನ 
ಅನುಭವಿಸುವ ಹಾಗೂ ಅವುಗಳನ್ನು ಸಹಿಸಿಕೊಳ್ಳುವ 
ಸನ್ನಿವೇಶಗಳು ನೆನಪಿಗೆ ಬರುವಂತೆ ಮಾಡಿದವು. ಪಿತೃಪ್ರಧಾನ 
ವ್ಯವಸ್ಥೆಯೇ ಇನ್ನೂ ಅವರ ಮನೆಗಳೂ ಬಹಳ ಪ್ರಾಧಾನ್ಯತೆಯನ್ನು 
ಪಡೆದಿದೆ. ಗಂಡು ಮಗುವನ್ನು ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗೆ 
ಹಾಗೂ ಹೆಣ್ಣು ಮಗುವನ್ನು ಸರ್ಕಾರಿ ಶಾಲೆಗೆ ಕಳುಹಿಸುವಂತಹ 
ಹುಡುಗರನ್ನು ಹಾಗೂ ಹುಡುಗಿಯರನ್ನು ಬೆಳೆಸುವ ರೀತಿಯಲ್ಲೇ 
ಇರುವ ಬಹಳಷ್ಟು ವ್ಯತ್ಯಾಸಗಳನ್ನು ಕಾಣಬಹುದು. ಮಕ್ನಳು 
ತಾರತಮ್ಯದ ಹಲವಾರು ರೀತಿಗಳು ಹಾಗೂ ವಿಧಾನಗಳ ಕುರಿತು 
ಬಹಳ ಬೇಗ ಅರಿವನ್ನು ಹೊಂದಟದ್ದರು. 


ಶೇ ವಿಷಯದ ನನ್ನ ಮೊದಲ ದಿನದ ಯೋಜನೆಯು ಅಂಗ 
ವಹಿಸುವ ಪಾತ್ರಗಳ ಬಗೆಗಿನ ಚರ್ಚೆಯೊಂದಿಗೆ ಆರಂಭವಾಲುತು. 
ಒಂದು ಹಳ್ಳಿಯಲ್ಲಿ ಹಾಗೂ ಸಮಾಜದ ಗಂಡಸರು ಹಾಗೂ 
ಹೆಂಗಸರು ಒಟ್ದಾರೆಯಾಗಿ ಪ್ರತಿದಿನ ನಿರ್ವಹಿಸುವ ಕೆಲಸಗಳು 
ಹಾಗೂ ವಹಿಸುವ ಪಾತ್ರಗಳ ಕುರಿತು ಒಂದು ಪಟ್ಟಮಾಡಲು 
ಮಕ್ಕಳಗೆ ಹೇಳಲಾಯಿತು. ಎಲ್ಲಾ ಮಕ್ಕಳು ಈ ಚರ್ಚೆಯ 
ಭಾಗವಾಗಿದ್ದರು. 


ಚರ್ಚೆಯು ಹುಡುಗರಿಂದ ಆರಂಭವಾಲುತು. ಅಂದು ಹಾಜರಿದ್ದ 
ಎಲ್ಲಾ ಹನ್ನೆರಡು ಹುಡುಗರು ಗಂಡಸರು ನಿರ್ವಹಿಸುವ ಕೆಲಸದ ಬಣ್ಣೆ 
ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ಇವುಗಳಲ್ಲ ಕೆಲವು 
ಮುಖ್ಯವಾದವುಗಳು: ಗಂಡಸರು ಗೃಹಕೃತ್ಯವಲ್ಲದ 
ವ್ಯವಹಾರಗಳನ್ನು ನಿರ್ವಹಿಸುತ್ತಾರೆ. ಅವರು ಹೊರಹೋಗಿ 
ಕೆಲಸವನ್ನು ಅರಸುತ್ತಾರೆ, ಅವರು ಹೊಲಗಳಲ್ಲ ದುಡಿಯುತ್ತಾರೆ 
ಹಾಗೂ ಕುಟುಂಬದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. 
ಹುಡುಗರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿರುವಂತೆಯೇ 
ಅವುಗಳನ್ನು ಕಪ್ಪುಹಲಗೆಯ ಮೇಲೆ ಬರೆಯಲಾಲುತು. ಗಂಡಸರು 
ಮಾಡುವ ಕೆಲಸಗಳು ಕಪ್ಪುಹಲಗೆಯ ಹತ್ತನೇ ಒಂದು ಭಾಗದ 
ಜಾಗವನ್ನು ಆಕ್ರಮಿಸಿತ್ತು. 


ಆನಂತರ ಹುಡುಗಿಯರ ಸರದಿ. ಅವರು ದಿನದ ಆರಂಭದೊಂದಿಗೆ 
ನಡೆಯುವ ಎಲ್ಲಾ ಕಾರ್ಯಗಳನ್ನು ನೆನಪಿಸಿಕೊಳ್ಳತೊಡಗಿದರು - 
ನೀರು ತರಲೆಂದು ಬೇಗ ಏಳುವುದು, ಮನೆಯ ಕಸ ಗುಡಿಸುವುದು, 
ಪ್ರಾಣಿಗಆಗೆ ಆಹಾರ ಕೊಡುವುದು. ಮನೆಯ ಎಲ್ಲ ಸದಸ್ಯರಿಗೆ 
ತಿಂಡಿಯನ್ನು ಮಾಡುವುದು. ಮಕ್ಕಳನ್ನು ಶಾಲೆಗೆ ಹೊರಡಿಸುವುದು. 
ಮಧ್ಯಾಹ್ನದ ಅಡುಗೆಯನ್ನು ತಯಾರಿಸುವುದು, ಪಾತ್ರೆ 
ತೊಳೆಯುವುದು, ಮನೆಂಯಲ್ಲರುವ ಮಕ್ಕಳನ್ನು ಹಾಗೂ 


ಹಿರಿಯರನ್ನು ನೋಡಿಕೊಳ್ಳುವುದು. ಹೊಲದಲ್ಲರುವ ಗಂಡಸರಿಗೆ 
ಸಹಾಯ ಮಾಡುವುದು ಇತ್ಯಾದಿ. ಅವರು ಪಟ್ಟ ಮಾಡಿದ 
ಕಾರ್ಯಗಳಂದ ಕಪ್ಪುಹಲಗೆ ಸಂಪೂರ್ಣ ತುಂಬಹೋಲಯುತು. ಈ 
ಎಲ್ಲಾ ದುಡಿಮೆಗೆ ಹೆಂಗಸರಿಗೆ ಸಂಭಾವನೆ ಸಿಗುತ್ತದೆಯೇ ಎಂದು 
ಮಕ್ಕಳನ್ನು ಪ್ರಶ್ನಿಸಿದೆ. ಯಾವುದೇ ಉತ್ತರ ಬರಅಲ್ಲ. ಮನೆಯಿಂದ 
ಹೊರಗೆ ಕೆಲಸ ಮಾಡುವ ಗಂಡಸರ ದುಡಿಮೆಗೆ ಸಂಭಾವನೆ 
ಸಿಗುತ್ತದೆಯೇ ಎಂದು ಎರಡನೆಯ ಪ್ರಶ್ನೆಯನ್ನು ಕೇಳದೆ. 
ಹೌದೆಂದು ಎಲ್ಲ ಮಕ್ಕಳೂ ಉತ್ತರಿಸಿದರು. 


ಗೃಹಕೃತ್ಯದ ಭಾಗವಾಗಿ ಮಕ್ಷಳಗೆ ಎರಡು ಪ್ರಶ್ನೆಗಳನ್ನು 
ಕೊಡಲಾಯುತು. ಮೊದಲಗೆ ಅವರು ಮಾಡುವ ಕೆಲಸಕ್ಕಾಗಿ 
ಹೆಂಗಸರಿಗೆ ವೇತನ ಏಕೆ ಸಿಗುವುದಿಲ್ಲ ಎಂಬುದಕ್ಕೆ ಕಾರಣ 
ಹುಡುಕುವುದು. ಎರಡನೆಯದಾಗಿ ತಮ್ಮ ಮನೆಗಳಲ್ಲ ಹಾಗೂ 
ನೆರೆಹೊರೆಯಲ್ಲ ಗಂಡಸರು ಹಾಗೂ ಹೆಂಗಸರನ್ನು (ಅದರಲ್ಲಯೂ 
ಎಳೆಯ ಹುಡುಗರು ಹಾಗೂ ಹುಡುಗಿಯರು) ಬೆಳೆಸುವ ರೀತಿಯಲ್ಲ 
ಏನಾದರೂ ವ್ಯತ್ಯಾಸ ಕಾಣುತ್ತದೆಯೇ ಎಂದು ಗಮನಿಸಲು 
ಹೇಳಲಾಯುತು. ಚರ್ಚೆಯ ಪ್ರಾರಂಭದಲ್ಲ ಹೆಂಗಸರು ವೇತನರಹಿತ 
ದುಡಿಮೆಯನ್ನು ಬಹಳಷ್ಟು ಮಾಡಿದರೂ ಗಂಡಸರಿಗೆ ಮನೆಯಲ್ಲ 
ಸಿಗುವಷ್ಣು ಗೌರವ ಹೆಂಗಸರಿಗೆ ಸಿಗುವುದಿಲ್ಲ ಎಂದು ಮಕ್ಕಳಿಗೆ 
ಅರ್ಥಮಾಡಿಕೊಳ್ಳಲು ಸಾಧ್ಯವಾಯುತು. 


ಮರುದಿನ, ಮನೆಕೆಲಸಕ್ಷಾಗಿ ನೀಡಿದ ಪ್ರಶ್ನೆಗಳನ್ನು 
ಚರ್ಚಿಸುವುದರೊಂದಿಗೆ ಪಾಠ ಆರಂಭವಾಲಯುತು. ಮನೆಗೆಲಸವನ್ನು 
ಮಾಡುವುದು ಅವರ ಕರ್ತವ್ಯವಾದ್ದರಿಂದ ಹೆಂಗಸರಿಗೆ ಅವರು 
ಮಾಡುವ ಕೆಲಸಕ್ಸಾಗಿ ವೇತನ ಕೊಡುವುದಿಲ್ಲ ಎಂದು ಬಹಳಷ್ಟು 
ಮಕ್ಕಳು ಸೂಚಿಸಿದರು. ಮಹಿಕೆಯರಲ್ಲದೆ ಈ ಕೆಲಸಗಳನ್ನು ಬೇರೆ 
ಯಾರು ನಿರ್ವಹಿಸಬಲ್ಲರು ಎಂದು ಅವರು ಗೊಂದಲ- 
ಕ್ಗೊಳಗಾಗಿದ್ದರು. ಇದೇ ಕೆಲಸವನ್ನು ಮಹಿಕೆಯರು ಹೊರಗೆ 
ಮಾಡಿದಾಗ ಅವರ ದುಡಿಮೆಗೆ ವೇತನ ಸಿಗುತ್ತದೆ ಎನ್ನುವ 
ದೃಷ್ಟಿಕೋನವನ್ನು ಇತರ ಮಕ್ಷಳು ಮುಂದಿಟ್ಟರು. 


ಚರ್ಚೆಯ ನಡುವೆ ಇನ್ನಷ್ಟು ಪ್ರಶ್ನೆಗಳು ಹೊರಬಂದವು: ಇತರ 
ಮಡಿಮೆಯಂತೆ ಮನೆಗೆಲಸವೂ ಅಷ್ಟೇ ಮುಖ್ಯವೆಂದು 
ಪರಿಗಣಿಸಲಾಗದೆ? ಮನೆಗೆಲಸವನ್ನು ಮಾಡುವುದು ಕೇವಲ 
ಹೆಂಗಸರ ಕರ್ತವ್ಯವೇ? ಚರ್ಚೆಯ ಕೊನೆಗೆ ಮನೆಗೆಲಸವನ್ನು 
ಮಾಡುವುದು ಗಂಡಸರು ಹಾಗೂ ಹೆಂಗಸರು ಇಬ್ಬರ 
ಕರ್ತವ್ಯವಾಗಿದ್ದು. ಇಬ್ಬರೂ ಅದನ್ನು ಸಮಾನವಾಗಿ 
ಹಂಚಿಕೊಳ್ಳಬೇಕು ಎಂಬ ಒಮ್ಮತಕ್ಕೆ ಎಲ್ಲ ಮಕ್ಕಳು ಬಂದರು. 
ಭಾರತದ ಸಂವಿಧಾನವು ಸಮಾನವಾದ ದುಡಿಮೆಗೆ ಸಮಾನ 
ವೇತನವಿರಬೇಕು ಎನ್ನುತ್ತದೆ. ಹಾಗಾಗಿ ಅಂಗದ ಆಧಾರದ ಮೇಲೆ 
ತಾರತಮ್ಯ ಮಾಡುವುದು ತಪ್ಪು ಎಂಬ ನನ್ನ ದೃಷ್ಟಿಕೋನವನ್ನೂ 
ಮುಂದಿಟ್ಟೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


117 


118 


ಆನಂತರ ಎರಡನೆಯ ಪ್ರಶ್ನೆಯನ್ನು ಕುರಿತು ಚರ್ಚ್ಜಿಸಲಾಯುತು. 
ಹುಡುಗಿಯರು ತಾವು ಗಮನಿಸಿದ ಹಾಗೂ ಎದುರಿಸಿದ ಅಸಂಖ್ಯಾತ 
ರೀತಿಯ ತಾರತಮ್ಯಗಳ ಕುರಿತು ಹೇಳದರು. ಹುಡುಗರಿಗೆ 
ವಿಮಾನಗಳನ್ನು ಹಾಗೂ ಕಾರುಗಳನ್ನು ಆಟವಾಡಲು ನೀಡಿದರೆ, 
ಹುಡುಗಿಯರಿಗೆ ಗೊಂಬೆಗಳನ್ನು ಕೊಡಲಾಗುತ್ತದೆ. ಹುಡುಗರಿಗೆ 
ತಿನ್ನಲು ಸಾಕಷ್ಟು ಆಹಾರವನ್ನು ನೀಡಿದರೆ ಹುಡುಗಿಯರಿಗೆ 
ತಿಂದುಳದದ್ದನ್ನು ನೀಡಲಾಗುತ್ತದೆ. ಹುಡುಗಿಯರಿಗೆ ವಿಧೇಯರಾಗಿ 
ಮಾತನಾಡಲು ಕಲಸಲಾಗುತ್ತದೆ. ಆದರೆ ಹುಡುಗರಿಗಲ್ಲ. 
ಹುಡುಗರಿಗೆ ತಮಗೆ ಇಷ್ಟವಾದ ಜಾಗದಲ್ಲ ಹಾಗೂ ಯಾವ 
ಹೊತ್ತಿನಲ್ಲ ಬೇಕಾದರೂ ಆಟವಾಡಲು ಮತ್ತು ಹೊರಗಡೆ 
ತಿರುಗಾಡಲು ಮುಕ್ತವಾಗಿ ಅವಕಾಶ ಕೊಡಲಾಗುತ್ತದೆ. ಆದರೆ 
ಹುಡುಗಿಯರ ಚಲನವಲನದ ಮೇಲೆ ಕಟ್ಟುನಿಟ್ದಾದ ನಿಗಾ 
ಇಡಲಾಗುತ್ತದೆ ಹಾಗೂ ರಾತ್ರಿಯ ಹೊತ್ತಿನಲ್ಲ ಹೊರಗೆ 
ಹೋಗುವುದನ್ನು ನಿಷೇಧಿಸಲಾಗುತ್ತದೆ. ಹುಡುಗರಿಗೆ ಉಡಲು 
ಒಳ್ಳೆಯ ಬಟ್ಟೆಗಳನ್ನು ಕೊಡಲಾಗುತ್ತದೆಯಲ್ಲದೇ. ಒಳ್ಳೆಯ ಶಾಲೆ 
ಹಾಗೂ ಮನೆಪಾಠಕ್ಕೂ ಕಳುಹಿಸಲಾಗುತ್ತದೆ. ಹುಡುಗಿಯರಿಗೆ ಅದೇ 
ರೀತಿಯ ಉಪಚಾರ ಅತಿ ವಿರಳವಾಗಿ ಸಿಗುತ್ತದೆ. ಹುಡುಗಿಯರನ್ನು 
ಸಣ್ಣ ವಯಸ್ಸಿನಲ್ಲಿಯೇ ಮದುವೆ ಮಾಡಿ ಕಳುಹಿಸಲಾಗುತ್ತದೆ, ಆದರೆ 
ಹುಡುಗರನ್ನಲ್ಲ. 


ಸಂಭಾಷಣೆಯ ನಂತರ ನಾನು ಸಮಾನತೆಯ ತತ್ವವನ್ನು ಮಕ್ಕಳಗೆ 
ತಿಆಸುತ್ತಾ. ಅದರಲ್ಲಯೂ ವಿಶೇಷವಾಗಿ ಎಲ್ಲ ಜನರು ಸಮಾನರು 
ಹಾಗೂ ಇವುಗಳ ಮೇಲೆ ಅಂಗ ಪ್ರಭಾವ ಚಜೀರುವುದಿಲ್ಲ ಎಂದು 
ಹೇಳದೆನು. ಆದರೂ ನಮ್ಮ ಸಾಮಾಜಕ ವ್ಯವಸ್ಥೆ ಗಂಡಸರು ಹಾಗೂ 
ಹೆಂಗಸರನ್ನು ಸಮಾನರೆಂದು ಪರಿಗಣಿಸಬಾರದು ಎಂಬ 
ಕಟ್ಟಕೆಯನ್ನು ವಿಧಿಸಿದೆ. ಮನೆಗೆಲಸವು ಕೆಳದರ್ಜೆಯದ್ದು ಎಂದು 
ನಿಗದಿಪಡಿಸಿ ಇದನ್ನು ಕುಟುಂಬದ ಖಾಸಗಿ ವಿಚಾರ ಹಾಗೂ 
ಮಹಿಳೆಯರೇ ಇದನ್ನು ಮಾಡಬೇಕಾದುದು ಎಂದು 
ಹೇಳಲಾಗುತ್ತದೆ. ನಮ್ಮ ಸಮಾಜದಲ್ಲರುವ ಅಂಗ ಆಧಾರಿತ 
ತಾರತಮ್ಯಕ್ಕೆ ಇದುವೇ ಬುನಾದಿ. ನಮ್ಮ ಸಂವಿಧಾನವು ಅಂಗ 
ತಾರತಮ್ಯವನ್ನು ತಿರಸ್ಥರಿಸಿದ್ದರೂ. ಇದರ ವಿರುದ್ಧ ಕಾನೂನು 
ಕ್ರಮಗಳನ್ನು ಕೈಗೊಳ್ಳುವ ಅವಕಾಶವಿದ್ದರೂ ಅಂಗ ತಾರತಮ್ಯ 
ಇನ್ನೂ ಉಳದಿದೆ. ಇಂತಹ ಹಲವಾರು ಕಾರಣಗಳಂದಾಗಿ, 
ಹುಡುಗಿಯರು ಶಾಲೆಗಳಗೆ ಹೋಗಿ ವಿದ್ಯಾಭ್ಯಾಸವನ್ನು 
ಪಡೆಯುವುದು ಅಸಾಧ್ಯವಾಗಿದೆ. ಉದ್ಯೋಗ ಪಡೆಯುವುದು 
ಸಾಧ್ಯವಾಗುತ್ತಿಲ್ಲ ಹಾಗೂ ಅವರಲ್ಲ ಅನೇಕರಿಗೆ ಒಂದು 
ಗೌರವಯುತ ಹಾಗೂ ಪರಿಪೂರ್ಣ ಜೀವನ ದೊರಕುವುದೇ ಬಹು 
ದೂರದ ಕನಸಾಗಿದೆ. 


ನಮ್ಮ ಸಮಾಜವು ಹೆಣ್ಣನ್ನು ದೇವಿಗೆ ಹೋಲಆಸುತ್ತಾ ಅವರನ್ನು 
ಎತ್ತರದ ಪೀಠದ ಮೇಲೆ ಪ್ರತಿಷ್ಠಾಪಿಸಲು ಉತ್ಸುಕವಾಗಿರುತ್ತದೆ. 
ಇಷ್ಟಾಗಿಯೂ ಸಮಾಜವು ಎಂದಿಗೂ ಹೆಣ್ಣಿನ ಸಮಾಜೋ -ಆರ್ಥಿಕ 
ಸ್ಥಿತಿಯ ಕುರಿತು ಯಾವುದೇ ಚರ್ಚೆಯನ್ನು ಕೈಗೊಳ್ಳುವುದಿಲ್ಲ. 
ತರಗತಿಯಲ್ಲ ಇಂತಹ ವಿಷಯಗಳ ಸುತ್ತಲೂ ಚರ್ಚೆಯು 
ನಡೆಯುತು. ಮಕ್ಕಳು ಹಲವಾರು ಪ್ರಶ್ನೆಗಳನ್ನು ಕೇಆದರು: 
"ಗಂಡಸರು ಹೀಗೇಕೆ ವರ್ತಿಸುತ್ತಾರೆ?', "ಈ ನಿಯಮಗಳನ್ನು 
ಮಾಡಿದವರು ಹಾಗೂ ಸಮಾಜದಲ್ಲ ಈ ಪಾತ್ರಗಳನ್ನು 
ನಿಯೋಜಸಿದವರು ಯಾರು?' 'ಹೆಣ್ಣು ಮಗುವಿನ ಜನನವನ್ನು ಏಕೆ 
ಅಪಶಕುನ ಎಂದು ಪರಿಗಣಿಸಲಾಗುತ್ತದೆ?'. "ಹೆಣ್ಣುಮಕ್ಕಳನ್ನು 
ಗರ್ಭದಲ್ಲರುವಾಗಲೇ ಅಥವಾ ಹುಟ್ಟದ ನಂತರ ಕೊಲ್ಲುವುದು ಏಕೆ?” 
ರಾಷ್ಟ್ರದ ಅಭ ವೃದ್ಧಿಗಾಗಿ ತಮ್ಮ ಕೊಡುಗೆಯನ್ನು ನೀಡಿದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಚತ್ರ ಕೃಪೆ : SCERT 


ಮಹಿಳೆಯರ ಬಣ್ಣೆ ಮಾಹಿತಿಯನ್ನು ಹುಡುಕ ಸಂಗ್ರಹಿಸುವುದೇ ಆ 
ದಿನದ ಮನೆಕೆಲಸದ ಕಾರ್ಯವಾಗಿತ್ತು. 


ಮೂರನೆಯ ದಿನದ ತರಗತಿಯೂ ಮಕ್ಕಳು ಈ ಹಿಂದೆ ನೀಡಿದ 
ಪ್ರತಿಕ್ರಿಯೆಗಳ೦ಂದಲೇ ಆರಂಭವಾಲುತು. ದೇಶದ ಬೆಳವಣಿಗೆಗಾಗಿ 
ಕೊಡುಗೆ ನೀಡಿದ ಹಲವಾರು ಮಹಿಳೆಯರ ಹೆಸರುಗಳನ್ನು ಮಕ್ನಳು 
ಸೂಚಿಸಿದರು: ಇಂದಿರಾ ಗಾಂಧಿ, ಸಾನಿಯಾ ಮಿರ್ಜಾ, ಪಿ.ವಿ.ಸಿಂಧು, 
ಸೈನಾ ನೆಹ್ಹಾಲ್‌, ಮನೀಶಾ ಠಾಕೂರ್‌, ಕಲ್ಪನಾ ಚಾವ್ಲಾ, ಕಮಲಾ 
ಭಸಿನ್‌ ಹಾಗೂ ಇನ್ನೂ ಹಲವರು. ಇದರೊಂದಿಗೆ ಎಲ್ಲ ಮಹಿಳೆಯರ 
ಯಶಸ್ಸು ಹಾಗೂ ಅವರ ಕೊಡುಗೆಯ ಹಿಂದಿನ ಪ್ರೇರಕ 
ಶಕ್ತಿಯೆಂದರೆ ಅವರಿಗೆ ದೊರೆತ ವಿದ್ಯಾಭ್ಯಾಸ ಹಾಗೂ ಅವರ 
ಹಕ್ಕುಗಳ ಬಗೆಗಿನ ಅರಿವು ಎಂದೂ ಹೇಳದೆ. 


ಆ ದಿನದ ಯೋಜನೆಯ ಭಾಗವಾಗಿ, ಪ್ರಸುತ ಮಹಿಳೆಯರಿಗೆ 
ಆಗುತ್ತಿರುವ ಅನ್ಯಾಯಗಳನ್ನು ಮಕ್ಕಳ ಗಮನಕ್ಕೆ ತರುವುದರ 
ಜೊತೆಗೆ ಮಹಿಳೆಯರನ್ನು ಕಿರುಕುಳ ಹಾಗೂ ಲೈಂಗಿಕ 
ದೌರ್ಜನ್ಯದಿಂದ ರಕ್ಷಿಸುವ ಕಾನೂನುಗಳ ಬಣ್ಣೆ ಅರಿವು 
ಮೂಡಿಸುವುದೂ ಒಳಗೊಂಡಿತ್ತು. ಮಕ್ಷಳಗೆ 2೦೦5ರ ಕೌಟುಂಬಕ 
ದೌರ್ಜನ್ಯದಿಂದ ಮಹಿಕೆಯರ ಸಂರಕ್ಷಣಾ ಕಾಯ್ದೆಯನ್ನು 
ಪರಿಚಯುಸಲಾಯುತು. ಈ ಕಾಯ್ದೆಯ ವ್ಯಾಪ್ತಿಯಲ್ಲ ಕೌಟುಂಜಕ 
ಸ್ಥಳಗಳಲ್ಲ ದೈಹಿಕ ಹಿಂಸೆ ಹಾಗೂ ಮಾನಸಿಕ ಕಿರುಕುಳವನ್ನು 
ಎದುರಿಸುವ ಮಹಿಳೆಯರಿಗೆ ಕಾನೂನು ರಕ್ಷಣೆ ಹೇಗೆ 
ಒದಗಿಸಲಾಗುತ್ತದೆ ಎಂದು ಅವರಿಗೆ ತಿಆಸಲಾಲಯುತು. ಕೆಲಸ 
ಮಾಡುವ ಜಾಗದಲ್ಲ ಲೈಂಗಿಕ ಕಿರುಕುಳದಿಂದ ಮಹಿಕೆಯರನ್ನು 
ರಕ್ಷಿಸಲು ಇರುವ ವಿಶಾಖ ವಶಾಗ್ಗ೯ಸೂಚಿಗಳು ವಿಧಿಸುವ 
ನಿಬಂಧನೆಗಳನ್ನು ಚರ್ಚಿಸಲಾಯತು. ಹಕೊನೆಂಶುದಾಗಿ 
ಸಂವಿಧಾನವು ದೇಶದ ಎಲ್ಲಾ ನಾಗರೀಕರಿಗೆ ಸಮಾನ ಹಕ್ಕುಗಳನ್ನು 
ನೀಡಿದ್ದು ಕಾನೂನುಬದ್ಧವಾಗಿ ಅವರನ್ನು ಅಂಗ, ಜಾತಿ ಅಥವಾ 


ಧರ್ಮದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರದು 
ಎಂಬುದರ ಅರಿವನ್ನು ಮಕ್ಕಳಗೆ ಮೂಡಿಸಲಾಲುತು. 


ಈ ಪಾಠವನ್ನು ಮಕ್ಷಳಗೆ ಬೋಧಿಸುವಾಗ ನಾನು ಎದುರಿಸಿದ 
ಅತ್ಯಂತ ದೊಡ್ಡ ಸವಾಲೆಂದರೆ ಅವರ ಕುಟುಂಬಗಳಲ್ಪ್ಲಯೇ ಅಂಗ 
ಆಧಾರಿತ ತಾರತಮ್ಯದ ವರ್ತನೆಗಳನ್ನು ಗುರುತಿಸುವುದಾಗಿತ್ತು. 


ತಮ್ಮ ವೈಯಕ್ತಿಕ ಹಾಗೂ ಕೌಟುಂಜಕ ವಿಷಯಗಳನ್ನು 


ಹಂಚಿಕೊಳ್ಳುವುದು ಮಕ್ಕಳಗೆ ಸುಲಭವಾಗಿರಲಲ್ಲ. ಅವರೆಡೆಗೆ 


ಸಂಪರ್ಕಿಸಬಹುದು. 


(ಹೆಣ್ಣುಮಕ್ಕಳು) ತೋರುತ್ತಿದ್ದ ಕೆಟ್ಟ ನಡವಳಕೆ ಹಾಗೂ ಹಿಂಸೆಯ 


ವಿರುದ್ಧ ಧ್ವನಿ ಎತ್ತುವಷ್ಟು ಅರಿವು ಹಾಗೂ ಸ್ಪಸಾಮರ್ಥ್ಯವನ್ನು 


ಮೂಡಿಸುವುದು ಒಂದು ಕಠಿಣವಾದ ಕಾರ್ಯವೇ ಆಗಿತ್ತು. ಮಕ್ಕಳ 
ಅನುಭವಗಳು ಕಣ್ಣು ತೆರೆಸುವಂತಹುದು, ಚಿಂತನೆಗೆ ಹಚ್ಚುವಂಥದ್ದು 
ಹಾಗೂ ಹೃದಯಸ್ಪರ್ಶಿಯಾಗಿದ್ದವು. ಇವು ವಿವಿಧ ರೀತಿಯ 
ತಾರತಮ್ಯಗಳ ಬಗೆಗೆ ತಿಆದುಕೊಳ್ಳುವುದಕ್ಕೆ ಹೆಚ್ಚನ ಅವಕಾಶ 
ಒದಗಿಸಿದವು. 


ಸುನಿಲ್‌ ಕುಮಾರ್‌ ಅವರು ಧಮ್‌ತರಿಯಲ್ಲರುವ (ಛತ್ತಿಸ್‌ಗಢ್‌) ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಸಮಾಜವಿಜ್ಞಾನ 
ಶಿಕ್ಷಕರಾಗಿದ್ದಾರೆ. ಇವರು ಮೊದಲು ನವದೆಹಅಯಲ್ಲರುವ ಒಂದು ಅಂತರರಾಷ್ಟ್ರೀಯ ಶಾಲೆಯಲ್ಲ ಬೋಧಕರಾಗಿದ್ದರು. 
ಇವರು ಬನಾರಸ್‌ ಹಿಂದೂ ವಿಶ್ವವಿದ್ಯಾಲಯದಿಂದ ರಾಜ್ಯಶಾಸ್ತ್ರದಲ್ಲ ಪದವಿಯನ್ನು 
ವಿಶ್ವವಿದ್ಯಾಲಯದಿಂದ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಜ.ಐಡ್‌ ಪೂರೈನಿರುತ್ತಾರೆ. ಇವರಿಗೆ ಚಿತ್ರಕಲೆ 


ಹಾಗೂ ಪ್ರಯಾಣ ಎಂದರೆ ಬಲು ಇಷ್ಟ. ಇವರನ್ನು ಟಗil.kumar1@azimpremjifoundation.org 9 


ಪಡೆದಿದ್ದು, ದೆಹಅ 


ಅನುವಾದ: ವಿನಯಾ ವಿಠ್ಗಲ | ಪರಿಶೀಲನೆ: ಲತಾ ಕೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


119 


